ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುಪವರು 


ಕರ್ನಾಟಿಕ ವಿಧಾನ ಪರಿಷತ್ತು 


732 


ಶ್ರೀ. ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕೇತು 
ಮಾನ್ಯ ಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ ಮತ್ತು 


ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ 22-02-2022 
ಕ್ರ. ಪ್ರಶ್ನೆ ಉತ್ತರ 
ಸಂ : 
ಅ) | ರಾಜ್ಯದಲ್ಲಿ ಎಷ್ಟು ಬಾಲಕರ ಹಾಗೂ ರಾಜ್ಯದಲ್ಲಿ ಒಟ್ಟು 69 ಸರ್ಕಾರಿ 
ಬಾಲಕಿಯರ ಬಾಲ ಮಂದಿರಗಳಿವೆ; | ಬಾಲಮಂದಿರಗಳಿದ್ದು ಇದರಲ್ಲಿ 36 ಬಾಲಕರ 
ಅವುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಶ್ರಯ | ಬಾಲಮಂದಿರ ಹಾಗೂ 33 ಬಾಲಕಿಯರ 
ಪಡೆದಿರುತ್ತಾರೆ. (ಜಿಲ್ಲಾವಾರು ಮಾಹಿತಿ | ಬಾಲಮಂದಿರಗಳು ಕಾರ್ಯನಿರ್ವಹಿಸುತ್ತಿವೆ. 
ನೀಡುವುದು) -| ಇವುಗಳಲ್ಲಿ ಪ್ರಸ್ತುತ ಒಟ್ಟು 20355 ಮಕ್ಕಳು 
ಆಶ್ರಯ ಪಡೆದಿರುತ್ತಾರೆ. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-1 ಮತ್ತು 1ಎ ರಲ್ಲಿ 
ನೀಡಲಾಗಿದೆ. 

ರಾಜ್ಯದಲ್ಲಿರುವ ಒಟ್ಟು ಮಹಿಳಾ | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

ಆ) | ನಿಲಯಗಳ ಸಂಖ್ಯೆ ಎಷ್ಟು: ಮತ್ತು| ಇಲಾಖೆಯಡಿ 4 ಸ್ಲೀಕಾರ ಕೇಂದ್ರಗಳು ಮತ್ತು 8 
ಅದರಲ್ಲಿ ಆಶ್ರಯ ಪಜೆದ ಮಹಿಳೆಯರ | ರಾಜ್ಯ ಮಹಿಳಾ ನಿಲಯಗಳು 
ಸ೦ಖ್ಯೆ ಎಷ್ಟು; (ವಿವರ ನೀಡುವುದು) ಕಾರ್ಯನಿರ್ವಹಿಸುತ್ತಿದ್ದು, 661 ಮಹಿಳೆಯರು 

k ) k ಮತ್ತು 33 ಮಕ್ಕಳು (ತಾಯಿಯ ಜೊತೆ) ಆಶ್ರಯ 
ಪಡೆದಿರುತ್ತಾರೆ. ವಿವರವನ್ನು ಅನುಬಂಧ-2 
|)- ನೀಡಲಾಗಿದೆ. 

ಇ) | ರಾಜ್ಯದಲ್ಲಿರುವ ಬಾಲಮಂದಿರ ಹಾಗೂ ಎಲ್ಲಾ ಸರ್ಕಾರಿ ಬಾಲಮಂದಿರಗಳಲ್ಲಿ ಒಬ್ಬರು 


ಮಹಿಳಾ ನಿಲಯಗಳ ನಿರ್ವಹಣೆಗಾಗಿ 
ಎಷ್ಟು ಸಮಾಜ 
ಹಾಗೂ ಅಧೀಕ್ಷಕರು ಮತ್ತು ಪ್ರಥಮ ದರ್ಜಿ 
ಸಹಾಯಕರು ಕಾರ್ಯನಿರ್ವಹಿಸುತ್ತಿದ್ದಾರೆ; 


' ಕಾರ್ಯತರ್ತೆಯರು- 


ಅಧೀಕ್ಷಕರು ಮತ್ತು ಒಬ್ಬರು. ಪ್ರಥಮ ದರ್ಜಿ 
ಸಹಾಯಕರು ಇನ್ನಿತರೆ ಸಿಬ್ಬಂದಿಗಳೊಂದಿಗೆ 
ಕಾರ್ಯನಿರ್ವಹಿಸುತಾರೆ. ಎಲ್ಲಾ ಜಿಲ್ಲಾ ಮಕ್ಕಳ 
ರಕ್ಷಣಾ ಘಟಕಗಳಲ್ಲಿ ಇಬ್ಬರು ಸಮಾಜ ಸೇವಾ 
ಕಾರ್ಯಕರ್ತರು ಕಾರ್ಯನಿರ್ಪಹಿಸುತ್ತಿದ್ದಾರೆ. ' 

ಸೀಕಾರ ಕೇಂದ್ರ ಮತ್ತು ರಾಜ್ಯ ಮಹಿಳಾ 
ನಿಲಯಗಳಲ್ಲಿ ಸಮಾಜ ಕಾರ್ಯಕರ್ತೆಯರ 
ಹುದ್ದೆ ಮಂಜೂರಾಗಿರುವುದಿಲ್ಲ. 12 ಅಧೀತಕರ 
ಹುದ್ದೆ ಮಂಜೂರಾಗಿದ್ದು 5 ಹುಡ್ದೆಗಳು ಮಾತ್ರ 
ಭರ್ತಿಯಾಗಿದ್ದು 7 ಸಂಸ್ಥೆಗಳಲ್ಲಿ ಪ್ರಭಾರಿ 


"ಅಧೀಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. 


. ರಾಜ್ಯ, ಮಹಿಳಾ .ನಿಲಯದಲ್ಲಿ 11 ಪ್ರಥಮ 
ದರ್ಜಿ ಸಹಾಯಕರ ಹುದ್ದೆಗಳು 
ಮಂಜೂರಾಗಿದ್ದು 9 ಪ್ರಥಮ ದರ್ಜಿ 
ಸಹಾಯಕರು  ಕಾರ್ಯನಿರ್ವಹಿಸುತ್ತಿದ್ದು 2 
ಹುದ್ದೆಗಳು ಖಾಲಿ ಇರುತ್ತದೆ. ವಿವರಗಳನ್ನು 
ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
"| ಸಬಲೀತರಣ ಇಲಾಖೆಯಲ್ಲಿ 
ಮಂಜೂರಾದ ಒಟ್ಟು ಹುದ್ದೆಗಳು ಎಷ್ಟು; 
ಅವುಗಳಲ್ಲಿ ಎಷ್ಟು ಹುದ್ಮೆಗಳು ನಿಧನ, 
ನಿವೃತಿ ಮತ್ತು ರಾಜೀನಾಮೆಯಿಂದ 
ತೆರವಾಗಿವೆ? (ವೃಂದವಾರು ಮಾಹಿತಿ 
ನೀಡುವುದು) 


ಘಗಮನಿಾಮತು ಮಕಳ ಅಭಿವೃದ್ಧಿ ಹಾಗೂ 


ಮಹಿಳಾ. .ಮತ್ತು . ಮಕಳ. ಅಭಿವೃದ್ದಿ] 


ಇಲಾಖೆಯಲ್ಲಿ ವೃಂದವಾರು ಮಂಜೂರು 
ಭರ್ತಿ/ಖಾಲಿ ಹುದ್ದೆಗಳ ಮಾಹಿತಿ ಮ್‌ 
ಕೆಳಗಿಸಂತಿರುತ್ತದೆ. 
ವೃಂದ | ಮಂಜೂರು | ಭರ್ತಿ ಖಾಲಿ 
“ಮ” 357 213 144 
“ಬಿ” 332 216 116 
"ಸಿ 4669 3041 1628 
"ಡಿ" 949 181 768 
ಒಟ್ಟಿ 6307 3651 2656 


ವಿಕಲಜೇತನರ ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆಯಲ್ಲಿ ಮಂಜೂರಾದ |. 
ವೃಂದವಾರು ಹುದ್ದೆಗಳ ವಿವರ ಈ ಕೆಳಗಿನಂತಿದೆ: § 


ವೃಂದ | ಮಂಜೂರು | ಭರ್ತಿ ಖಾಲಿ 
EY 05 .04 . 01 
ಬಿ » 49 28 21 
"ಸಿ" 259 132 127 
"ಡಿ 151 151 00 
ಒಟ್ಟು 464 315 149 
ಕರ್ನಾಟಿಕ ರಾಜ್ಯ ಮಹಿಳಾ ಅಭಿವೃದ್ಧಿ! 


ವಿಗಮದಲ್ಲಿ ಮಂಜೂರಾದ ಒಟ್ಟು ಹುದ್ದೆಗಳು 
75, ವಿಧನ, ನಿವೃತಿ ಮತ್ತು ರಾಜೀನಾಮೆಯಿಂದ 
ತೆರೆವಾಗಿರುವ ಹುದ್ದೆಗಳ ವಿವರ ಕೆಳಗಿನಂತಿದೆ: ' 


ವೃಂದ [| ಮಂಜೂರು | ಭರ್ತಿ ಖಾಲಿ 
"ಎ" 07 04 03 
"ಬಿ" 03 03 0 | 
"ಸಿ 58 34 24 
“ಡಿ” 07 03 04 
ಒಟ್ಟಿ 75 44 31 


ಕರ್ನಾಟಿಕ ರಾಜ್ಯ 


ಮಹಿಳಾ ಆಯೋಗದಲ್ಲಿ 


ವೃಂದ ಮತ್ತು ನೇಮಕಾತಿ ನಿಯಮದಡಿ ಒಟ್ಟು 
ಮಂಜೂರಾದ ಹುದೆಗಳು-18, ಈ ಹುದ್ದೆಗಳನ್ನು 
ನಿಯೋಜನೆ, ಹೊರಗುತ್ತಿಗೆ ಆಧಾರದ ಮೇರೆಗೆ 
ತುಂಬಲಾಗಿದೆ. 


ಸಂಖ್ಯೆ: ಮಮಇ 23 ಮಭಾಬ 2022 


2H 


(ಆಚಾರ್‌ ಹಾಲಪ್ಪ ಬಸಪ್ಪ) 


ಚಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತುಮಕ್ಕಳ 
ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಅನುಬಂಧ-1 


ಕರ್ನಾಟಕ ವಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದೆ. ಪಶ್ನೆ ಸೆಂಖ್ಯೆ 732 ಮಾಹಿತಿ. 


ಡೆಲ್ಲಾವಾರು`ಸರ್ಕಾರಿ ಮ ಪಾಲನಾ ಸರಸ್ಥಳನ್ನರುವ ಷ್‌ ಪಾಟ TA 207ರಂ3ೆ | 


ಕ್ರಸಂ ಷ್‌ ಸಸ್ನಹಯ ಈ ಸರು | ಒಟ್ಟು 
oO. ಬಾಲಕರ ಸವನ ಗೃಹ 14 
ಸರ್ಕಾರಿ`ಬಾಲಕರ [ 
02 21 
k R ಬಾಲಮಂದಿರ(ಜೂನಿಯರ್‌) 
ಬೆಳಗಾವಿ 
03 ಸರ್ಕಾರಿ ಬಾಲಕರ 19 
ಬಾಲಮಂದಿರ(ಸೀನಿಯರ್‌) 
04 ವಾಲಕಯರ ಬಾಲಮಂದಿರ 53 
05 ವಾರ ಜಾಲವಿಂದೆರೆ" (ಜೂನಿಯರ್‌) 46 
06 ವಿಜಯಪುರ ವಾವರ ಬಾಲಮಂದಿರ (ಸೀನಿಯರ್‌) 19 
07 ಬಾಲಕಿಯರ ಬಾಲಮಂದಿರ 49 
08 ಬಾಲಕರ ಬಾಲಮಂದಿರ 32 
ರೆ 
೫ ಹಾಗೆ ನಾರ್‌ ವಲಷಾಂದರೆ 71 
10 ಮಾಲಕರ ಜಾಲ'ಮೆಂದಿರೆ 44 
ಬಾಗಲಕೋಟೆ 
Wl ಮಾಲಕಯರ ಬಾಲಮಂದಿರ 50 
12 ನಾವಕಯಕ ಬಾಲಮಂದಿರ 44 
13 .ಧಾರವಾಡ | ವನಾಲಕಯರ ಬಾಲಮಂದಿರ 63 
14 R ಬಾಲಕರ ಬಾಲಮಂದಿರ 49 
15 ಜಾಲಕಿಯರ ಬಾಲಮಂದಿರ 26 
ಉತರ ಕನ್ನಡ - 
16 ಕ ನ್ನು ಬಾಲಕರ ಬಾಲಮೆಂದಿರ 18 
17 ಬಾಲಕರ ಬಾಲಮಂದಿರ 30 
: ಚಿಕ್ಕಮಗಳೂರು - -- 
18 ಕ ನಾಲ8ಂ೫ರ ಬಾಲಮಂದಿರ 17 
jC) PRESS | ಬಾಲಕರ ಬಾಲಮೆಂದಿರ pr 
20 ಬಾಲಕಿಯರ ಬಾಲಮಂದಿರ 31 
21 ಬಾಲಕರ ಬಾಲಮಂದಿರ 39 
ಸಿ ಹಾಸನ : 
22 ಮಾಲಕಯರ ಬಾಲಮಂದಿರ 47 
23 ಫಲ ಬಾಲಕರ `ಬಾಲಮೆಂದಿರ 1 25 
24 ಬ ವಾಲಕಯರ ಬಾಲಮೆಂದಿರ 29 
25 ಕೆ ಮಂದಿರ 
ದ ಬಾಲಕರ ಬಾಲಮಂದಿ 20 
26 ®ಿ ಬಾಲಕಿಯರ ಬಾಲಮಂದಿರ 18 
| ಉಡುಪಿ ವಾಲಕಿಂ೫ರ ಬಾಲಮಂದಿರ 38 
38 ಚಿಕ್ಕಬಳ್ಳಾಪುರ ಮಾನಕ ದಾಮಂದರ್‌ 4 
29 0 ‘ ; 1 `ಬಾಲಕರೆ ಬಾಲಮಂದಿರ 32 
30. ಬಳ್ಳಾರಿ ಬಾಲಕಿಯರ ಬಾಲಮಂದಿರ 20 
31 ) ಬುದ್ದಿಮಾಂದ್ಯ ವಾಲಕರ ಬಾಲಮಂದಿರ 43 
ಸ ಧ ರ ವಾಲ ಮಂದಿರ 36 
ಬೀದರ್‌ 
33 ) ನಾವಯರ ಬಾಲ ಮೆಂದಿರ .46 


"34 | ಬಾಲಕರ ಬಾಲಮನಣರ 53 
ನ್‌್‌, 'ಹತೆಮರ್ಗ ನಾರ್‌ ವಾನವಾನಕ 7 
36 ದೆಕ್ಷಿಣ ಕನ್ನಡೆ ಬಾಲಕರ ಬಾಲಿಮಂದಕ 38 
37 ಸ ಬಾಲಕರ ಬಾಲಮಂದಿರ 31 
38 ಬಾಲಕಿಯರ ಬಾಲಮಂದರ 51 
39 ESS ಬಾಲಕರ ಬಾಲಮಂನಕ 23 
3) ಈ ಬಾಲಕಿಯೆರ`ಬಾಲವನರ ಠ4 
4] ಬಾಲಕರ ಬಾಲಷಾನ PE 
ರಾಯಚೂರು ಬಾಲಕಿಯರ ಜಾಲದ 8 
ಸ 43 ಬಾಲಕರ ಬಾಲಮಂನಕ H 
ಕೋಲಾರ 
44 Re s ಬಾಲಕಿಯರ `ಬಾಲಮಂನದಕ 20 
EN ವಾಪಾರ 3 
46 ಬಾಲಕರ"ಬಾಲಮರನಕ 37 | 
ನ್‌್‌ ಭಪಭೂಸ್ನ ಬಾಲಕಿಯರ ಜಾಲಮರನನ 48 
4—T ಬಾಲಕರ ನಾರಮಾರರ [SX 
49 ಬೆಂಗಳೂರು ನಗರ ಬಾಲಕಿಯರ ಬಾಲಮಂಣಕ 52 
| ಬುದ್ದಿಮಾಂದ್ಯ ಬಾಲಕರ ಜಾನಾ 62” 
5 1 ಯಾದಗನ -  ಜಾಲಅಕಿಯರ"ಬಾಲಮರನಕ 45 
57 ಜಗ ಬಾಲಕರೆ ಬಾಲಮಂದರ 24 
೨3 ಹ ಸ ಬಾಲಕಿಯರ, ಬಾಲಮರಕಕ 19. 
54 ಬಾಲಕರೆ`ಬಾಲಮಂಹಕ 09 
3 ಚಾನಲಾಜನಗತ್ತ ಬಾಲಕಿಯರ `ದಬಾಲಷಾದರ I 
56 ಬಾಲಕಿಯರ `ಬಾಲಮರದಕ 37 
7 ತುಮಕೂರು ಬಾಲಕರ`ಬಾಲವಾಂದಕ 14 
wep ಬಾಲಕರ `ಜಾಲವಾರಹರ 25 
| y— ಕಲಬುರಗಿ ಬಾಲಕಿಯರ ಜಾಲಮಂದರ 2% 
60 ಬಾಲಕಿಯರ ಬಾಲಮಂನಕ 33 
ಒಟ್ಟು 2035 


Kl 
FP 
ಯೋಜನಾ ನಿರ್ದೇಶಕರು(ಪ್ರು, 
ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, 
ಥೆಜಿಂಗಳೂರು. 


ತನುಬಂಢ-2Z ಎ 
ಕನಾಟಕ ವಿಧಾನ ಪೆರಿಷತ್ತಿನ ಚುಕ್ಕೆ ಸುರುತಿನ ಪಶ್ನೆ ಸಂಖ್ಯೆ ಸಾಸ ಮಾಹಿತಿ 
ಜಿಲ್ಲಾವಾರು ಹೊಸದಾಗಿ ಈಕಮೂರಾಗಿರುವ ಸರ್ಕಾರಿ ಜಾಲಮಂದಿರಗಳು. 
ನು ಜಿಲ್ಲ ಸರಿನಿಯ ಹೆಸರು 3ರ್ಕಾರ ಆದೇಶ ಸಂಖ್ಯೆ 
ಸಂಖ್ಯೆ Nu ks 
| ರಾಮನಗರ ಬಾಲಕರ 
ಬಾಲಮಂದಿರ 
ಲಾರ ರೆ " ಮನುಇಗ52/ಮುಭಾಬ/2020 
ಕೆ ಬಾಲಮಂದಿರ ದಿನಾಂಕ21.10.2020ರಂದು 
F ಬಾಲಕರೆ ಮಂಿಜೂರು ಹಾಡಿದ್ದು ಸರ್ಕಾರದ 
3 ಉಡುಪಿ Mc ದಿ 
ಬಾಲಮಂದಿರ ಆದೇಶ ಸಂಖ್ಯೆ 
4 ig ಯಾದಗಿರಿ. ಬಾಲಕರೆ ಮಮಳಗ52ಎಸ್‌ಬಿಬಿ 2020 
ಬಾಲಮಂದಿರ ದಿನಾಂಕ 17.7.2021ರಂದು ಉದ್ದೆ 
5 ವಹ |, ಸೃಜನೆ ಕುರಿತು ಆದೇಶ ` 
ಬೆಂಗಳೂರು ಬಾಲಮಂದಿರ ಹೊರಡಿಸಲಾಗಿರುತ್ತದೆ. 
| ಗ್ರಾಮಾಂತರ ಬಾಲಕರ ಸದರಿ ಬಾಲಮಂದಿರಗಳನ್ನು 
ಬಾಲಮಂದಿರ ಪ್ರಾಂರಭಿಸಲು ಕ್ರಮ ವಹಿಸಲಾಗುತ್ತಿದೆ. 
ನಾಲಕಯೆರ 
7 ಧಕ್ಷಿಣ ಕನ್ನಡ ಬಾಲಮಂದಿರ 
R ಡ್ರಾನ್‌ನಂಡರ್‌ ಧನ ಡಡ ಸಂಖ್ಯೆ ಮಮಇ 
[) ಬಾಲಕಿಯರ \ 43/ಮೆಭಾಬ 2021 ದಿನಾಂಕ 
ಚೆಂಗಳೂರು ನಗರ ಬಾಲಮಂದಿರ 08.09.2021ರಂದು ಆದೇಶ 
ಬ್ರಾನ್‌ಜಿಂಡರ್‌ ಹೊರಡಿಸಲಾಗಿರುತೆದೆ. 
9. ಬಾಲಕರ ಸದರಿ ಬಾಲಮಂದಿರಗಳನ್ನು 
ಬಾಲಮಂದಿರ ಪಾಂಬಿಸಲು ಕ್ರಮ ವಹಿಸಲಾಗುತಿದೆ . |. 


ಅನುಬಂದ -3 


ರಾಜ್ಯ ಮಹಿಳಾ ನಿಲಯಗಳಲ್ಲಿ ಆಶ್ರಯ ಪಡೆದೆ ಮಹಿಳೆಯರು 


ಆಶ್ರಯ ಪಡೆದ ಮಹಿಳೆಯರ ಸಂಖ್ಯೆ 
ತಾಯಿಯ 
ತ್ರ.ಸಂ ಸಂಸ್ಥೆಯ ಹೆಸರು ಮಹಿಳೆಯರ ಸಂಖ್ಯೆ | ಜೊತೆಯಿರುವ ಮಕ್ಕಳ 
- ಸಂಖ್ಯೆ 
1 ಸ್ವೀಕಾರ ಕೇಂದ್ರ, ಬೆಂಗಳೂರು(ನ] 15 3 
2. ಪ್ರೀಶಾರ ಕೇಂದ್ರ, ಕಾರವಾರ 6 | 1 
[3 ಸೀತಾರ ಕೇಂದ್ರ, ತುಮಕೂರು n 1 
4 _:|ಸ್ರೀಕಾರ ಕೇಂದ, ಗದಗ - 6 J} lr 
1 ರಾಜ್ಯ ಮಹಿಳಾ ನಿಲಯ, ಬೆಂಗಳೂರು(ನ) 107 4_ 
2 |ರಾಜ್ಯ ಮಹಿಳಾ ನಿಲಯ, ಬಳ್ಳಾರಿ 75 ! 2 
3_ |ರಾಜ್ಯ ಮಹಿಳಾ ನಿಲಯ, ದಾವಣಗೆರೆ 53 8° |} 
4 [ರಾಜ ಮಹಿಳಾ ನಿಲಯ, ಕಲಬುರಗಿ 83 6 
5 |ರಾಜ್ಯ ಮಹಿಳಾ ನಿಲಯ, ಧಾರವಾಡ 76 1 0 
6 __|ರಾಜ್ವಿ ಮಹಿಳಾ ನಿಲಯ, ಮೈಸೂರು 5 3 
7 ರಾಜ್ಯ ಮಹಿಳಾ ನಿಲಯ, ಉಡುಪಿ 65 -] 4 


._8...|ರಾಜ್ಯ ಮಹಿಳಾ ನಿಲಯ. 
} ಒಟ್ಟು 


ಶಿವಮೊಗ 


105 


661 


aula - 


'ಬೆಂಗಳೂದುಸ 


ಟಕle 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ 


ಅನುಬಂದ -33 


ಮಹಿಳಾ ನಿಲಯಗಳಿಗೆ ಮಂಜೂರಾದ ಹುದ್ದೆಗಳ ಮಾಹಿತಿ 


[es] 


[38 
[© 
Sh 
g 
(ಕಃ 
[e) 


ಖಪ್ಲೀಕಾರ ಕೇಂದ, 


[ಕಾರ ಕೇರದ ತುಮಕೂರು 


ಸ್ವೀಕಾರ ಕೇಂದ್ರ, ಕಾರಪಾಭ 


..|ನೀಕಾರೆ.ಕೇಂದ್ಮ.ಗದಗ._. 


ರಾಜ್ಯ ಮಹಿಳಾ ವಿಲಯ, 


ರಾಜ್ಯ ಮಹಿಳಾ:ನಿಲಯ, 2 


ರಾಜ್ಯಿ ಮಹಿಳಾ ನಿಲಯ, 


ರಾಜ್ಯ ಮಹಿಳಾ ನಿಲಯ, 
ರಾಜ್ಯ ಮಹಿಳಾ ನಿಲಯ, 


ರಾಜ್ಯ ಮಹಿಳಾ ನಿಲಯ, 


ರಾಜ್ಯ ಮಹಿಳಾ ನಿಲಯ, 


slrfl plo 


wlll nlelelelnlojololo 
- ) 
n~lolclololcol clr Piolo clo 


ರಾಜ ಮಹಿಳಾ ನಿಲಯ, 
- ಒಟ್ಟು .. 


11 


`ನಿದೇನಃ | 
ಮಹಿಳಾ ಮತ್ತು ಮಕ್ಕಳೆ ಅಭಿವೃದ್ಧಿ ಇಲಾಖೆ ": 
ಬೆಂಗಳೂರು 


